ಖೆ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 488 
ಸದಸ್ಕರ 'ಹೆಸರು : ಶ್ರೀ ಸುನೀಲ್‌ ಸುಬ್ರಮಣಿ ಎಂ. ಪಿ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸಬೇಕಾದ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 05-02-2021 


a 


ಪಶ್ನೆ ಉತ್ತರ 


ಕರೋನದಿಂದಾಗಿ ಖಾಸಗಿ ಬಸ್‌ 
ಮಾಲೀಕರು ತಮ್ಮ ಬಸ್‌ಗಳನ್ನು 
ಸರೆಂಡರ್‌ ಮಾಡಿರುವ ಪ್ರಕರಣಗಳೆಷ್ಟು; 
(ಜಿಲ್ಲಾವಾರು ವಿವರ ನೀಡುವುದು) 
ಕೊಡಗು ಜಿಲ್ಲೆಯಲ್ಲಿನ ಬಸ್‌ಗಳ 
ವಿವರಗಳನ್ನು ನೀಡುವುದು; 


ಖಾಸಗಿ ಬಸ್‌ ಮಾಲೀಕರು ತಮ್ಮ ಬಸ್‌ಗಳನ್ನು ದಿನಾಂಕ 
01-03-2020 ರಿಂದ ಇಲ್ಲಿಯವರೆಗೆ ಆಧ್ಯರ್ಪಣೆಯಲ್ಲಿರುವ 
ಜಿಲ್ಲಾವಾರು ವಿವರಗಳನ್ನು ಅನುಬಂಧ-01ರಲ್ಲಿ ಲಗತ್ತಿಸಲಾಗಿದೆ. 


ಕೊಡಗು ಜಿಲ್ಲೆಯಲ್ಲಿ ದಿನಾಂಕ: 01-03-2020 ರಿಂದ 
ಇಲ್ಲಿಯವರೆಗೆ ಒಟ್ಟು 174 ಬಸ್‌ಗಳು ಆಧ್ಯರ್ಪಣೆಯಲ್ಲಿರುತ್ತವೆ. 


ಖಾಸಗಿ ಬಸ್‌ ಮಾಲೀಕರುಗಳಿಗೆ |1. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಟಿಡಿ 09 ಟಿಡಿಆರ್‌ 2020, 

ಸರ್ಕಾರವು ' ನೀಡಿರುವ ಸಹಾಯ ದಿನಾಂಕ: 19-05-2020ರಲ್ಲಿ ಕರ್ನಾಟಕ ಮೋಟಾರು ವಾಹನ 

ಹಸ್ತದ ವಿವರಗಳನ್ನು ನೀಡುವುದು; . ತೆರಿಗೆ ಕಾಯ್ದೆ 1957ರ, ಕಲಂ 16(1)ರಂತೆ ರಾಜ್ಯದಲ್ಲಿ 

- ನೋಂಬಾಯಿಸಿರುವ ಎಲ್ಲಾ ಪ್ರಯಾಣಿಕ ಮತ್ತು ಸರಕು ಸಾರಿಗೆ 

ವಾಹನಗಳ ಮೋಟಾರು ವಾಹನ ತೆರಿಗೆಯನ್ನು ದಿನಾಂಕ: 

24-03-2020 ರಿಂದ 23-05-2020ರವರೆಗೆ ಒಟ್ಟು 02 

ತಿಂಗಳ ಅವಧಿಗೆ ತೆರಿಗೆ ಪಾವತಿಯಿಂದ ವಿನಾಯಿತಿ 
ನೀಡಲಾಗಿದೆ. 

2. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಟಿಡಿ 09 ಟಿಡಿಆರ್‌ (ಪ-1) 
2020, ದಿನಾಂಕ: 06-07-2020ರಲ್ಲಿ ಮೋಟಾರು ವಾಹನ 
ತೆರಿಗೆ ಕಾಯ್ದೆ 1957ರ ಕಲಂ 4(1)ರ ನಿಯಮಗಳನ್ನು ಸಡಿಲಿಸಿ 
ಕರ್ನಾಟಕ ರಾಜ್ಯದ ಎಲ್ಲಾ ನೋಂದಾಯಿತ ವಾಹನಗಳಿಗೆ 
ಅನ್ನಯಿಸುವಂತೆ ದಿನಾಂಕ: 15-04-2020 ಮತ್ತು 
15-05-2020 ರೊಳಗಾಗಿ ಪಾವತಿಸಿಬೇಕಾಗಿದ್ದ ತೆರಿಗೆಯನ್ನು 
ದಿನಾಂಕ: 15-07-2020 ರವರೆಗೆ ದಂಡ ರಹಿತವಾಗಿ 
ಪಾವತಿಸಲು ಅವಧಿಯನ್ನು ವಿಸ್ತರಿಸಿ ಆದೇಶ 
ಹೊರಡಿಸಲಾಗಿರುತ್ತದೆ. 

3. ಸರ್ಕಾರದ "ಅಧಿಸೂಚನೆ ಸಂಖ್ಯೆ: ಟಿಡಿ 09 ಟಿಡಿಆರ್‌ (ಪ-)) 
2020, ದಿನಾಂಕ: 28-08-2020ರಲ್ಲಿ ಮೋಟಾರು ವಾಹನ 
ತೆರಿಗೆ ಕಾಯ್ದೆ 1957ರ ಕಲಂ 4(1)ರ ನಿಯಮಗಳನ್ನು ಸಡಿಲಿಸಿ 
ಕರ್ನಾಟಕ ರಾಜ್ಯದ ಎಲ್ಲಾ ನೋಂದಾಯಿತ ವಾಹನಗಳಿಗೆ 
ಅನ್ವಯಿಸುವಂತೆ ದಿನಾಂಕ: 15-08-2020 ಮತ್ತು 
15-09-2020 ರೊಳಗಾಗಿ ಪಾವತಿಸಿಬೇಕಾಗಿದ್ದ ತೆರಿಗೆಯನ್ನು 


ದಿನಾಂಕ: 30-09-2020 ರವರೆಗೆ ದಂಡರಹಿತವಾಗಿ 
ಪಾವತಿಸಲು ಅವಧಿ ವಿಸ್ತರಿಸಿ ಆದೇಶ ಹೊರಡಿಸಲಾಗಿರುತ್ತದೆ. 


2 


-2- 


OTE Sa OF 7 re ಪ್ರಸ್ತುತ ಸಂಚಾರ ನರ್ಬಂದಗಳನ್ನು. ತೆರಪಗೊಳ 
ಕರೋನಾ ಸಂಕಷ್ಟವು ನಿಲ್ಲುವವರೆಗೆ ರಸ್ತೆ | ಆರ್ಥಿಕ ಚಟುವಟಿಕೆಗಳನ್ನು ಪುನರಾರಂಭಿಸಿರುವುದರಿಂದ ಕೇ 
ತೆರಿಗೆಯಲ್ಲಿ 50% ಕಡಿತಗೊಳಿಸುವ ಬಗ್ಗೆ [50 ರಷ್ಟು ತೆರಿಗೆ ಕಡಿತಗೊಳಿಸುವ ಪ್ರಸ್ತಾವನೆಯನ್ನು 
ಸರ್ಕಾರದ ನಿಲುವೇನು? (ವಿವರ | ಪರಿಗಣಿಸಲಾಗಿರುವುದಿಲ್ಲ. ' - 
ನೀಡುವುದು) 


KW 
- ಟಿಡಿ 20 ಟಿಡಿಕ್ಕೂ 201 pT 


ps 
(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


ANNEXURE-1 


«- STATEMENT SHOWING VEHICLE SURRENDERED FOR THE PERIOD FROM 
01-03-2020 TO TILL DATE 
. | ‘Vehicle Under Surrender 
Sl. no Name of the District Tourist ' Private | TOTAL 
¢ | Contract Stage . 
Omini Carriage | Carriage Service 
K N Bus Vehicle 

1 [BAGALKOTE 0 1 0 0 1 
2 [BALLARI 0 10 48 47 105 
3 {BELAGAVI $8 0 0 | 6 14 
4 {BENGALURU RURAL 0 37 39 192 268 
| 5 BENGALURU URBAN 341 2043 404 1473 4261 
6 BIDAR 6 23 1 0 30 
[7 CHAMARAJANAGARA 0 42 167 0 209 
8 [CHIKKABALLAPURA 0 26 130 3 159 
r 9  |CHIKKAMAGALURU 0 9 91 0 100 
10 |CHITRADURGA 5 21 119 0 145 
11 |IDAKSHINA KANNADA 9 39 255 16 319 
12 [DAVANGERE 0 17 47 10 74 
13 {DHARWAD 6 -0 4 4 14 
. GADAG 0 0 1 6 7 
HASSAN 0 16 0 1 17 
HAVERI 0 1 1 0 2 
KALABURAGI 2 3 0 0). 5 
KODAGU 0 35 139 0 174 
KOLAR 0 17 171 3 191 
KOPPAL 0 0 1 0 1 
MANDYA 0 72 215 5 292 
MYSURU 0 28 106 10 144 
RAICHUR 7 0 0 0 7 
RAMANAGARA 0 148 73 
SHIVAMOGGA 0 16 301 [3 325 
TUMAKURU 0 72 452 5 
UDUPI 0 55 215 7 277 
UTTARA KANNADA 0 22 0 0 22 
VIAYAPURA 0 0 0 2 2 
YADGIR ° 0 0 0 0 0 
Total 384 2753 2980. 1889) 8006 


